A 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 

ದಿನಾ೦ಕ: 22-03-2021 ಪುಶ್ನೆ ಸ೦ಖ್ಯೆ: 242(1743) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀೀಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 22-03-2021 
ಉತ್ತರಿಸುವ ಸಚಿವರು: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ವಿಷಯ : ಮೋಹ್‌ ಆಪ್‌ ರೌಂಡ್‌ನಲ್ಲಿ ಬಾಕಿ ಉಳಿದ ಸೀಟುಗಳ ಕುರಿತು 


(ಅ) 2020-21ನೇ ಸಾಲಿನಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಸರ್ಕಾರಕ್ಕೆ ಮೋಪ್‌ ಆಪ್‌ 
ರೌಂಡ್‌ ನಲ್ಲಿ ಎಷ್ಟು ವೈದ್ಯಕೀಯ ಸೀಟುಗಳನ್ನು ಬಿಟ್ಟು ಕೊಟ್ಟೆವೆ; ಅದರಲ್ಲಿ ಎಷ್ಟು 
ಸೀಟುಗಳು ಭರ್ತಿ ಮಾಡಲಾಗಿದೆ; (ಕಾಲೇಜುವಾರು ಮಾಹಿತಿ ನೀಡುವುದು) 


(ಆ) 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಮೊದಲ ಸುತ್ತು ಆದ ಬಳಿಕ ಉಳಿದ ವೈದ್ಯಕೀಯ 
ಸೀಟುಗಳು ಎಷ್ಟು; ಮೊದಲ ಸುತ್ತಿನಲ್ಲಿ ಪ್ರವೇಶಾತಿ ದೊರಕದ ಅಭ್ಯರ್ಥಿಗಳ ನೀಟ್‌ ಅಂಕ 
ಮತ್ತು ರ್ಯಾಂಕ್‌ ಎಷ್ಟು; (ಕಾಲೇಜುವಾರು ಕೆಟಿಗರಿವಾರು ಮಾಹಿತಿ ನೀಡುವುದು) 


(ಇ) ಮೋಪ್‌ ಆಪ್‌ ರೌಂಡ್‌ ನಲ್ಲಿ ವೈದ್ಯಕೀಯ ಪ್ರವೇಶಾತಿ ದೊರಕಿದ ಅಭ್ಯರ್ಥಿಗಳ ನೀಟ್‌ 
ಅಂಕ ಮತ್ತು ರ್ಯಾಂಕ್‌ ಎಷ್ಟು? (ಕಾಲೇಜುವಾರು, ಕೆಟಿಗರಿವಾರು ಮಾಹಿತಿ ನೀಡುವುದು) 


